ಕರ್ನಾಟಿಕ 


ವಿಧಾನ ಪರಿಷತ್ತು 


: | 95(772) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


:|ಶ್ರೀ ಗೋವಿಂದ ರಾಜು 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


15-12-2020 


ಉತ್ತರಿಸುವ ಸಚಿವರು 


ಮಾನ್ಯ ಪೌರಾಡಳಿತ, ತೋಟಗಾರಿಕೆ ಹಾಗೂ 
ರೇಷ್ಮೆ ಸಚಿವರು. 


ಪ್ರಶ್ನೆ 


ಕೋಲಾರ 
ವಾರ್ಡ್‌ಗಳ ಸಂಖ್ಯೆ ಎಷ್ಟು: ಮತ್ತು ಒಟ್ಟು 
ವಿಸ್ತೀರ್ಣವೆಷ್ಟು; (ಸಂಪೂರ್ಣ ಮಾಹಿತಿ 
ನೀಡುವುದು) 
ಕೋಲಾರ ನಗರಸಭೆಯ ವ್ಯಾಪ್ತಿಯಲ್ಲಿ 
ಬರುವ ರಸ್ತೆಗಳು ಸಂಪೂರ್ಣ 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ನಗರಸಭೆಯಲ್ಲಿರುವ 


ಕೋಲಾರ ನಗರಸಭೆಯಲ್ಲಿ ಒಟ್ಟು 35 ವಾರ್ಡುಗಳು 
ಇದ್ದು, ನಗರಸಭೆಯ ಒಟ್ಟು ವಿಸ್ತೀರ್ಣ-26.56 ಚದರ 
ಕಿ.ಮೀ ಇರುತ್ತದೆ. 


ಅಮೃತ್‌ ಯೋಜನೆಯಡಿ ಕೋಲಾರ ನಗರಸಭೆ 
ವ್ಯಾಪ್ತಿಯಲ್ಲಿ ಲೆಕ್ಕಶೀರ್ಷಿಫೆ:2217-05-191-0-03ಯಡಿ 
ಕೆಯುಡಬ್ಬ್ಯೂಎಸ್‌ ಮತ್ತು ಡಿಬಿ ವತಿಯಿಂದ 2015- 
16ನೇ ಸಾಲಿನಲ್ಲಿ ಒಳಚರಂಡಿ ಯೋಜನೆಯನ್ನು 
ರೂ.73.00 ಕೋಟಿಗಳು ಮತ್ತು ಕುಡಿಯುವ ನೀರಿನ 
ಕಾಮಗಾರಿ ಯೋಜನೆಯನ್ನು ರೂ.17.23 
ಕೋಟೆಗಳಲ್ಲಿ ಕೈಗೊಂಡಿದ್ದು, ಅನುಷ್ಠಾನಗೊಳಿಸುವ 
ಸಂದರ್ಭದಲ್ಲಿ ರಸ್ತೆಗಳನ್ನು . ಅಗೆದು | 
ಕಾರ್ಯನಿರ್ವಹಿಸಲಾಗಿರುತ್ತದೆ. ಇದರಿಂದಾಗಿ ನಗರ 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಹಾಗಿದ್ದಲ್ಲಿ,  ರಸೆಗಳು ಸಂಪೂರ್ಣ 
ಹಾಳಾಗಿರುವುದರಿಂದ ಸಾರ್ವಜನಿಕರಿಗೆ 
ಹಾಗೂ ವಾಹನ ಸವಾರರಿಗೆ ತುಂಬಾ 


ಇ) 


ವ್ಯಾಪ್ತಿಯ ಬಹಳಷ್ಟು ರಸ್ತೆಗಳು ಮ 


ಒಳಚರಂಡಿ ಮತ್ತು ಕುಡಿಯುವ ನೀರಿನ 
ಪೈಪ್‌ಲೈನ್‌ಗಳನ್ನು ಅಳವಡಿಸಲು ರಸ್ತೆಗಳನ್ನು 
ಅಗೆದು ಕಾರ್ಯನಿರ್ಬಹಿಸಲಾಗಿರುತ್ತದೆ. ಇದರಿಂದಾಗಿ 


ತೊಂದರೆಯಾಗುತ್ತಿರುವುದು ನಿಜವೆ; ನಗರ ವ್ಯಾಪ್ತಿಯ ಬಹಳಷ್ಟು ರಸ್ತೆಗಳು 
' ಹಾಳಾಗಿರುವುದರಿಂದ ವಾಹನ ಸವಾರರಿಗೆ 
ತೊಂದರೆಯಾಗಿರುತ್ತದೆ. 


ಹಾಗಿದ್ದಲ್ಲಿ ಈ ರಸ್ತೆಗಳನ್ನು ದುರಸ್ತಿಪಡಿಸಿ 
ಅಭಿವೃದ್ದಿಪಡಿಸಲು" ಇದುವರೆವಿಗೂ 
ಸರ್ಕಾರ ಕ್ರಮ ಕೈಗೊಳ್ಳದಿರುವುದು ನಿಜಮೇ; 


ನಗರ ಸ್ಮಳೀಯ ಸಂಸ್ಥೆಗಳಿಗೆ ಲಭ್ಯವಾಗುವ ವಿವಿಧ 
ಯೋಜನೆಯಡಿ ಅನುದಾನದ ಲಭ್ಯತೆಗೆ 
ಅನುಗುಣವಾಗಿ ಹಂತ ಹಂತವಾಗಿ ರಸೆಗಳನ್ನು 


ದುರಸ್ತಿ ಪಡಿಸಿ ಅಭಿವೃದ್ಧಿಪಡಿಸಲು ಕಮ 
ಕೈಗೊಳ್ಳಲಾಗುತ್ತಿದೆ. 


ಹಾಗಿದಲ್ಲಿ, ಈ ರಸೆಗಳನ್ನು ಅಭಿವೃದ್ದಿ 
ಪಡಿಸಲು ಕಾಮಗಾರಿಗಾಗಿ ಸರ್ಕಾರ 
ಅನುದಾನವನ್ನೇನಾದರೂ ಎವಿಗಧಿಪಡಿಸಿ 
ಬಿಡುಗಡೆ ಮಾಡಿದೆಯೇೇ; 


ಹಾಗಿದ್ದಲ್ಲಿ, ಯಾವ ಯಾವ 
we) ಲೆಕ್ಕಶೀರ್ಷಕೆಗಳಡಿ ಎಷ್ಟೆಷ್ಟು 
ಅನುದಾನವನ್ನು ಒದಗಿಸಲಾಗಿದೆ; 
(ಸಂಪೂರ್ಣ ಮಾಹಿತಿ ನೀಡುವುದು 
ಯ) |ಹಾಗಿದ್ದಲ್ಲಿ, ಎಷ್ಟು ಪ್ರಮಾಣದ 


ಅನುದಾನವನ್ನು ಒದಗಿಸಲಾಗಿದೆ" ಮತ್ತು 
ರಸ್ತೆ ದುರಸ್ತಿ ಕಾಮಗಾರಿಗಳನ್ನು ಯಾವಾಗ 
ಕೈಗೆತ್ತಿಕೊಳ್ಳಲಾಗುವುದು? (ಸಂಪೂರ್ಣ 
ಮಾಹಿತಿ ನೀಡುವುದು) 


ನಗರೋತ್ಥಾನ (ಮುವಿಸಿಪಾಲಿಟಿ) ಹೆಂತ-3 ರಡಿ 
ರಸ್ತೆಗಳ ಅಭಿವೃದ್ಧಿಗಾಗಿ ಲೆಕ್ಕ ಶೀರ್ಷಿಕೆ: 3604-00-192- 
3-51 ಯೋಜನೆಯಡಿ 2018-19 ರಿಂದ 2020-21 ಸೇ 
ಸಾಲಿನ ವರೆಗೆ 2342 ಕಿಮೀ ರಸ್ತೆಗಳ ಅಭಿವೃದ್ಧಿಗಾಗಿ 
ರೂ.800 ಕೋಟೆ ಅನುದಾನ ಒದಗಿಸಲಾಗಿದೆ. 


14ನೇ ಹಣಕಾಸು ಆಯೋಗದ ಲೆಕ್ಕ ಶೀರ್ಷಿಕೆ: 3604- 
00-192-8-00 ಅನುದಾನದಡಿ ಕೋಲಾರ ನಗರಸಭೆಗೆ 
2015-16ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ 
ಒಟ್ಟು ಅನುದಾನ ರೂ.2694.56ಲಕ್ಷಗಳನ್ನು 
ಬಿಡುಗಡೆಗೊಳಿಸಲಾಗಿರುತ್ತದೆ. . 


ಡನ ಅನುದಾನದಡಿ ರೂ. 495.81 ಲಕ್ಷ ಮೊತ್ತದ 438] 
೦ನ. ಅಭಿವೃದಿ 1 ದುರಸ್ತಿ ಕಾಮಗಾರಿಗಳನ್ನು |: . 

ಕೈಗೊಂಡು, 41 ಸಂಖ್ಯೆ ರಸ್ತೆ. ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗಿದೆ ಹಾಗು ರಸ್ತೆ ಅಭಿವೃದ್ಧಿಗಾಗಿ 


ಸೊ. 37606 ಲಕ್ಷಗಳನ್ನು ವೆಚ್ಚ ಮಾಡಲಾಗಿರುತ್ತದೆ. . | 


ಸೇ ಹಣಕಾಸು ಆಯೋಗದಡಿ ಕೋಲಾರ 
ವ ೨೦20-21ನೇ ಸಾಲಿಗೆ ಲೆಕ ಶೀರ್ಷಿಕೆ: 3604- 
00-192-9-00 ಮುಕ್ತ ಅನುದಾನ ರೊ. 363.00 
ಲಕ್ಷಗಳಲ್ಲಿ. ರೂ. 7260 ಲಕ್ಷ ಮೊತ್ತದ 1 ರಸ್ತೆ 
1 ಅಬಿವೃದ್ದಿ ಕಾಮಗಾರಿಯ ಹ್ರಿಯಾ ಯೋಜನೆಗೆ. 
ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದು 


ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ. 


ಎಸ್‌.ಐಫ್‌.ಸಿ ಮುಕವಿಧಿ ಅನುದಾನದಡಿ ಲಕ್ಕ 
ಫೀಷಿಕೆ:3604-00-192-2-00 ಅಡಿಯಲ್ಲಿ 2018-19ನೇ 
ಸಾಲಿನಲ್ಲಿ ರೂ41.30ಲಕ್ಷಗಳ ಅನುದಾನದಲ್ಲಿ 04 ರಸ್ತೆ 
ಅಭಿವೃದ್ಧಿ ಕಾಮಗಾರಿಗಳನ್ನು 2019-20ನೇ ಸಾಲಿನಲ್ಲಿ, 
ರೂ.25,77ಲಕ್ಷಗಳ ಅಂದಾಜು ಮೊತ್ತದಲ್ಲಿ 02 ರಸ್ತೆ 
ಅಭಿವೃದಿ ಕಾಮಗಾರಿಗಳನ್ನು 2020-21ನೇ ಸಾಲಿಸಲ್ಲಿ 
ರೂ.15.06ಲಕ್ಷಗಳ ಅಂದಾಜು ಮೊತ್ತದಲ್ಲಿ 02 ರಸ್ತೆ 
ಅಭಿವೃದ್ದಿ ಕಾಮಗಾರಿಗಳನ್ನು 
ಕೈಗೆತ್ತಿಕೊಳಲಾಗಿರುತ್ತದೆ. 


ಅನುದಾನದ ವಿವರ ಈ ಕೆಳಕಂಡಂತಿದೆ: 


(ರೂ.ಲಕ್ಷಗಳಲ್ಲಿ) 
ವರ್ಷ | ಅನುದಾನ ಅನುದಾನ 
ಹಲಚಿಕೆ 
201819 | 47562 


2019-20 | 407.00 
2020-21 150.69 


ಸರ್ಕಾರದ ಆದೇಶ ಸಂಖ್ಯನಅಇ 03 ಎಸ್‌ಎಫ್‌ಸಿ 
2019,  ದಿನಾಂಕ:09-01-2019ರಲ್ಲಿ ಕೋಲಾರ 
ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ದಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ರೂ.500.00 ಲಕ್ಷಗಳ 
ಎಸ್‌.ಎಫ್‌.ಸಿ ಅನುದಾನವನ್ನು ಮಂಜೂರು 
“ಮಾಡಲಾಗಿರುತ್ತದೆ. ಆರ್ಥಿಕ ಇಲಾಖೆಯ 
ನಿರ್ದೇಶನದನ್ವಯ, ಸರ್ಕಾರದ ಪತ್ರ ಸಂಖ್ಯನಅಇ 
222 ಎಸ್‌.ಎಫ್‌.ಸಿ 2019, ಬಿನಾಂಕ:13-09-2019ರಲ್ಲಿ 
ಸದರಿ ಅನುದಾನವನ್ನು ತಡೆ ಹಿಡಿಯಲಾಗಿರುತದೆ. 
ಆರ್ಥಿಕ ಇಲಾಖೆಯು ಸದರಿ ಅನುದಾನವನ್ನು ಮರು 


ಮಂಜೂರು ಮಾಗಿದ By ೦ದಿನ 
ಸ್ರಮವಹಿಸಲಾಗುವುದ್ದು ಮುಂ 


ಡಾ Me 


ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಹಾಗೊ 
ರೇಷ್ಮೆ ಸಚಿವರು 


ರಸರಷ್ಯನಲನ 26 ಎಸ್‌.ಎಫ್‌.ಸಿ 2020 


